ಹೂಸು) ಕಯ 8 ಖು 


ANNASEEHA ISLAMIC MOVEMENT 


SURATKAL, MANGALORE - 575014 








ತವಸ್ಸುಲ್‌ ಎಂದರೇನು? 


ಉದ್ದೇಶಿತ ಗುರಿಗೆ ತಲುಪಿಸುವ ಮಾರ್ಗವನ್ನು ಅಥವಾ 
ಉದ್ದೇಶಿತ ಗುರಿಗೆ ಹತ್ತಿರವಾಗುವುದನ್ನು ಭಾಷಾರ್ಥದಲ್ಲಿ 
"ತವಸ್ಸುಲ್‌' ಎಂದು ಹೇಳುತ್ತಾರೆ. ಹತ್ತಿರವಾಗುವುದು, 
ಸಮೀಪವಾಗುವುದು ಇದರ ಅರ್ಥಗಳಾಗಿವೆ. 


ಅಲ್ಲಾಹನಿಗೆ ಸಮೀಪಗೊಳಿಸುತ್ತದೆಯೆಂದು ಧಾರ್ಮಿಕ- 
ವಾಗಿ ರುಜುವಾತಾದ ಯಾವುದಾದರೂ ಮಾರ್ಗವನ್ನು 
ಸ್ವೀಕರಿಸಿ ಅಲ್ಲಾಹನಿಗೆ ಸಮೀಪವಾಗುವುದನ್ನು ಧಾರ್ಮಿಕ 
ಪರಿಭಾಷೆಯಲ್ಲಿ 'ತವಸ್ನುಲ್‌' ಎಂದು ಕರೆಯಲಾಗುತ್ತದೆ. 
ಅಲ್ಲಾಹನ ಪ್ರೀತಿಗೆ ಪಾತ್ರವಾಗಲು ಯಾವುದಾದರೂ 
ಇಬಾದತ್ತನ್ನು ನಿರ್ವಹಿಸುವುದು, ಅಲ್ಲಾಹನ ಬಳಿ ಉನ್ನತ 
ದರ್ಜೆ ಪಡೆಯಲು, ಬಿಯಸಿದ ಕಾರ್ಯ ನೆರವೇರಲು, 
ಲಾಭ ಪಡೆಯಲು, ಹಾನಿ ನಿವಾರಿಸಲು ಅಥವಾ ಐಹಿಕ 
ಮತ್ತು ಪಾರತ್ರಿಕವಾದ ಯಾವುದಾದರೂ ಉದ್ದೇಶವನ್ನು 


NN 


ಈಡೇರಿಸಿಕೊಳ್ಳಲು ಪ್ರವಾದಿಯವರು(ಸ) ತೋರಿಸಿಕೊಟ್ಟ 
ಯಾವುದಾದರೂ ಮಾರ್ಗವನ್ನು ಸ್ವೀಕರಿಸುವುದನ್ನು 
"ತವಸ್ಸುಲ್‌' ಎನ್ನಲಾಗುತ್ತದೆ. ಒಟ್ಟಿನಲ್ಲಿ ತವಸ್ಸುಲ್‌ 
ಮಾಡುವುದು ಧಾರ್ಮಿಕವಾಗಿ ಅಂಗೀಕರಿಸಲಾದ 
ಯಾವುದಾದರೂ ಕಾರ್ಯದ ಮೂಲಕವಾಗಿರಬೇಕಾ- 
ದುದು ಅಗತ್ಯ 


ತವಸ್ಸುಲ್‌ನ ಷರತ್ತುಗಳು 


ತವಸ್ಸುಲ್‌ ಯಶಸ್ವಿಯಾಗಲು ಈ ಕೆಳಗಿನ ಮೂರು 
ಷರತ್ತುಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ. 


1. ತವಸ್ಸುಲ್‌ ಮಾಡುವ ವ್ಯಕ್ತಿ ಸತ್ಯವಿಶ್ವಾಸಿಯಾ- 
ಗಿರಬೇಕು. ಸತ್ಯವಿಶ್ವಾಸಿಗಳಲ್ಲದವರ ತವ- 
ಸ್ನುಲ್‌ ಸ್ವೀಕಾರವಲ್ಲ. ಅದೇ ರೀತಿ ತವಸ್ಸುಲ್‌ 
ಮಾಡುವವನು ತನ್ನ ತವಸ್ಸುಲ್‌ನ ಮೂಲಕ 
ಅಲ್ಲಾಹನ ಸಾಮೀಪ್ಯವನ್ನು ಬಯಸಬೇಕು. 


NN 


ಅಲ್ಲಾಹು ನಿಷಿದ್ದಗೊಳಿಸಿದ ಅಥವಾ ವಿರೋ- 
ಧಿಸಿದ ಕಾರ್ಯವನ್ನು ಸಾಧಿಸುವುದಕ್ಕಾಗಿ 
ತವಸ್ಸುಲ್‌ ಮಾಡಬಾರದು. 


2. ತವಸ್ಸುಲ್‌ ಮಾಡುವುದು ಅಲ್ಲಾಹನಿಗೆ 
ಸಮೀಪವಾಗಲು ಅಲ್ಲಾಹು ಅನುಮತಿ 
ನೀಡಿದ ಕಾರ್ಯದ ಮೂಲಕವಾಗಿರಬೇಕು. 


3. ತವಸ್ಸುಲ್‌ ಮಾಡಲಾಗುವ ಸತ್ಸರ್ಮವು 
ಧರ್ಮದಲ್ಲಿ ಅಂಗೀಕೃತವಾಗಿದ್ದು ಪ್ರವಾದಿ- 
ಯವರ()) ಸುನ್ನತ್ತಿನ ಪ್ರಕಾರವಾಗಿರಬೇಕು. 
ಅದರಲ್ಲಿ ಸೇರ್ಪಡೆಯೋ ಕಡಿತವೋ 
ಮಾಡಬಾರದು. ಅದನ್ನು ನಿರ್ವಹಿಸಲು 
ಹೇಳಿದ ಸ್ಥಳ ಮತ್ತು ಸಮಯವಲ್ಲದೆ ಬೇರೆ 
ಸ್ಥಳ ಸಮಯದಲ್ಲಿ ನಿರ್ವಹಿಸಬಾರದು. 


ತಣ 


ತವಸ್ಸುಲ್‌ 5 
X 





ತವಸ್ಸುಲ್‌ನ ವಿಧಗಳು 


ತವಸ್ಸುಲನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. 
1. ಧಾರ್ಮಿಕವಾಗಿ ಅಂಗೀಕೃತ ತವಸ್ಸುಲ್‌ 


2. ಧಾರ್ಮಿಕವಾಗಿ ತಿರಸ್ಕೃತ ತವಸ್ಸುಲ್‌ 
ಧಾರ್ಮಿಕವಾಗಿ ಅಂಗೀಕೃತ ತವಸ್ಸುಲ್‌ 


ಅಲ್ಲಾಹು ಪ್ರೀತಿಸುವ ಮತ್ತು ಅಲ್ಲಾಹನಿಗೆ ತೃಪ್ತಿ ನೀಡುವ 
ಕಡ್ಡಾಯ ಅಥವಾ ಐಚ್ಛಿಕ ಆರಾಧನೆಗಳ ಮೂಲಕ 
ಅಲ್ಲಾಹನಿಗೆ ಸಮೀಪವಾಗುವುದನ್ನು "ಅಂಗೀಕೃತ 
ತವಸ್ಸುಲ್‌' ಎನ್ನಲಾಗುತ್ತದೆ. ಅದು ಮಾತು, ಕೆಲಸ, 
ವಿಶ್ವಾಸ ಯಾವುದೂ ಆಗಿರಬಹುದು. 


ಇದರಲ್ಲಿ ಮೂರು ವಿಧಗಳಿವೆ. 


1. ಅಲ್ಲಾಹನ ಹೆಸರು ಮತ್ತು ಗುಣವಿಶೇಷಣಗಳ 
OOOO 


NN 


ಮೂಲಕ ತವಸ್ಸುಲ್‌ ಮಾಡುವುದು. ಇದು 
ಅತ್ಯುತ್ತಮವಾದ ಮತ್ತು ಅತಿಶ್ರೇಷ್ಠವಾದ 
ತವಸ್ಸುಲ್‌, 


ಅಲ್ಲಾಹು ಹೇಳುತ್ತಾನೆ: “ಅತ್ಯುತ್ತಮವಾದ 
ಹೆಸರುಗಳು ಅಲ್ಲಾಹನದ್ದಾಗಿವೆ. ಆದ್ದರಿಂದ 
ಅವುಗಳ ಮೂಲಕ ಅವನೊಡನೆ ಪ್ರಾರ್ಥಿಸಿ- 
ಠಿ” (ಕುರ್‌ಆನ್‌ 7:180) 


ಅಲ್ಲಾಹನ ಹೆಸರು ಹೇಳಿ ಅವನಲ್ಲಿ 
ಪ್ರಾರ್ಥಿಸುವಾಗ ಈ ತವಸ್ಸುಲ್‌ ಉ೦ಟಾಗು- 
ತ್ತದೆ. ಉದಾಹರಣೆಗೆ, ಓ ರಹ್ಮಾನ್‌ ಆಗಿರುವ 
ಅಲ್ಲಾಹನೇ, ನನಗೆ ಕರುಣೆ ತೋರು, ಓ 
ಗಫೂರ್‌ ಆಗಿರುವ ಅಲ್ಲಾಹನೇ, ನನ್ನ 
ಪಾಪವನ್ನು ಕ್ಷಮಿಸು ಎಂದು ಹೇಳುವುದು. 
ಇದು ಕುರ್‌ಆನ್‌ ಮತ್ತು ಸುನ್ನತ್ತಿನಲ್ಲಿ 


NN 


ದೃಢೀಕೃತವಾದ ತವಸ್ಸುಲ್‌ ಆಗಿದ್ದು ಪ್ರವಾ- 
ದಿಯವರು(ಸ) ಮತ್ತು ಸಹಾಬಿಗಳು ಇದನ್ನು 
ನಿರ್ವಹಿಸಿದ್ದಾರೆ. 


2. ತಾನು ಮಾಡಿದ ಯಾವುದಾದರೂ 
ಸತ್ಯರ್ಮವನ್ನು ಮುಂದಿಟ್ಟು ತವಸ್ಸುಲ್‌ 
ಮಾಡುವುದು. ಉದಾಹರಣೆಗೆ, ಓ ಅಲ್ಲಾಹ್‌ 
ನಿನ್ನಲ್ಲಿ ನನಗಿರುವ ವಿಶ್ವಾಸದ ಮೂಲಕ 
ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು 
ಹೇಳುವುದು, ಓ ಅಲ್ಲಾಹ್‌ ನಿನ್ನ ಪ್ರವಾದಿಯ- 
ಲ್ಲಿ ನನಗಿರುವ ಪ್ರೀತಿಯ ಮೂಲಕ ನಾನು 
ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳುವುದು 
ಇತ್ಯಾದಿ. ಅದೇ ರೀತಿ ನಮಾರ್‌, ಉಪವಾಸ, 
ಕುರ್‌ಆನ್‌ ಪಾರಾಯಣ, ದಾನಧರ್ಮ, 
ಅಲ್ಲಾಹು ಆದೇಶಿಸಿದ ಕಾರ್ಯವನ್ನು 
ಮಾಡುವುದು, ಅಲ್ಲಾಹು ವಿರೋಧಿಸಿದ ಕಾ- 


NN 


ರ್ಯದಿಂದ ದೂರವಾಗುವುದು ಮುಂತಾದ 
ಯಾವುದೇ ಸತ್ಸರ್ಮವನ್ನು ಮುಂದಿಟ್ಟು 
ಅಲ್ಲಾಹನಲ್ಲಿ ಪ್ರಾರ್ಥಿಸುವುದು. ಗುಹೆಯಲ್ಲಿ 
ಸಿಲುಕಿದ ಮೂವರು ತಮ್ಮ ಸತ್ಯರ್ಮಗಳನ್ನು 
ಮುಂದಿಟ್ಟು ಅಲ್ಲಾಹನಲ್ಲಿ ಪ್ರಾರ್ಥಿಸಿದಾಗ 
ಗುಹೆಯ ಬಾಗಿಲು ತೆರೆದು ಅವರು ಅಲ್ಲಿಂದ 
ಪಾರಾದ ಘಟನೆ ಇದಕ್ಕೊಂದು ಉತ್ತಮ 
ಉದಾಹರಣೆಯಾಗಿದೆ. 


3. ಸಜ್ಜನರ "ಪ್ರಾರ್ಥನೆಯ' ಮೂಲಕ ತವಸ್ಸುಲ್‌ 
ಮಾಡುವುದು. ಅಂದರೆ ಒಬ್ಬ ಸಜ್ಜನ ವ್ಯಕ್ತಿಯ 
ಬಳಿಗೆ ಹೋಗಿ ತನಗೋಸ್ಕರ ಅಲ್ಲಾಹನಲ್ಲಿ 
ಪ್ರಾರ್ಥಿಸಬೇಕೆಂದು ವಿನಂತಿಸುವುದು. ಇದು 
ಕುರ್‌ಆನ್‌ ಮತ್ತು ಸುನ್ನತ್ತಿನಲ್ಲಿ ದೃಢೀಕೃತ- 
ವಾದ ತವಸ್ಸುಲ್‌ ಆಗಿದೆ. 


ಸತ್ಯವಿಶ್ವಾಸಿಗಳ ಪ್ರಾರ್ಥನೆಯನ್ನು ಉಲ್ಲೇಖಿಸಿ 
OOOO 


NN 


ಅಲ್ಲಾಹು ಹೇಳುತ್ತಾನೆ: “ಅವರ ನಂತರ 
ಬಂದವರು ಹೇಳುತ್ತಾರೆ, ಓ ನಮ್ಮ ರಬ್ಬೇ, 
ನಮಗೂ ನಮಗಿಂತ ಮುಂಚೆ ಸತ್ಯವಿಶ್ವಾ- 
ಸದೊಂದಿಗೆ ಮುಂಚೂಣಿಯಲ್ಲಿರುವರಿಗೂ 
ಕ್ಷಮಿಸು” (ಕುರ್‌ಆನ್‌ 56:10) 


ಪ್ರವಾದಿ(ಸ) ಹೇಳುತ್ತಾರೆ, “ಒಬ್ಬ ಸತ್ಯವಿ- 
ಶ್ವಾಸಿ ತನ್ನ ಸಹೋದರನ ಅನುಪಸ್ಥಿತಿಯಲ್ಲಿ 
ಅವನಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು 


ಅಲ್ಲಾಹು ಸ್ವೀಕರಿಸುತ್ತಾನೆ.” (ಮುಸ್ಲಿಂ) 


ಅದೇ ರೀತಿ ಬರಗಾಲವುಂಟಾದಾಗ ಉಮ- 
ರ್‌ರ) ರವರು ಅಬ್ಬಾಸ್‌(ರ) ರವರ ಬಳಿಗೆ 
ಹೋಗಿ ಅವರಲ್ಲಿ ಪ್ರಾರ್ಥಿಸಲು ವಿನಂತಿಸಿದ 
ಘಟನೆ ಇದಕ್ಕೆ ಉದಾಹರಣೆಯಾಗಿದೆ. ಓ 
ಅಲ್ಲಾಹ್‌, ನಾವು ಪ್ರವಾದಿಯವರನ್ನುಸ) 
ತವಸ್ಸುಲ್‌ ಮಾಡಿ ಪ್ರಾರ್ಥಿಸಿದಾಗ ನೀನು 


ನಮಗೆ ಮಳೆ ಸುರಿಸುತ್ತಿದ್ದೆ. ಈಗ ನಾವು 
ಪ್ರವಾದಿಯವರ(ಸ) ಚಿಕ್ಕಪ್ಪರನ್ನು ತವಸ್ಸುಲ್‌ 
ಮಾಡಿ ಪ್ರಾರ್ಥಿಸುತ್ತಿದ್ದೇವೆ. ನಮಗೆ ಮಳೆ 
ಸುರಿಸು ಎಂದು ಉಮರ್‌(ರ) ಪ್ರಾರ್ಥಿಸು- 
ತ್ತಿದ್ದರು. ಅಂದರೆ ಪ್ರವಾದಿಯವರು(ಸ) 
ಬದುಕಿದ್ದಾಗ ನಾವು ಅವರ ಪ್ರಾರ್ಥನೆಯ 
ಮೂಲಕ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೆವು. ಈಗ 
ಪ್ರವಾದಿಯವರು(ಸ) ಬದುಕಿಲ್ಲ ಆದ್ದರಿಂದ 
ನಾವು ಅವರ ಚಿಕ್ಕಪ್ಪ ಅಬ್ಬಾಸ್‌(ರ) 

ರವರ ಪ್ರಾರ್ಥನೆಯ ಮೂಲಕ ನಿನ್ನಲ್ಲಿ 
ಪ್ರಾರ್ಥಿಸುತ್ತಿದ್ದೇವೆ ಎಂದು ಉಮರ್‌(ರ) 


ಪ್ರಾರ್ಥಿಸುತ್ತಿದ್ದರು. 


ಈ ಮೂರು ವಿಧಗಳ ತವಸ್ಸುಲನ್ನು ಇಸ್ಲಾಂ ಅಂಗೀಕರಿಸಿ- 
ದೆ. ಇವುಗಳ ಹೊರತಾದ ತವಸ್ಸುಲ್‌ಗಳು ತಿರಸ್ಕೃತ ಮತ್ತು 
ನಿಷಿದ್ದವಾಗಿವೆ. 


೫ ಸ ಷಟ 


ತಿರಸ್ಕೃತ ಮತ್ತು ನಿಷಿದ್ಧ ತವಸ್ಸುಲ್‌ 


ಅಲ್ಲಾಹು ಪ್ರೀತಿಸದ ಮತ್ತು ಅಲ್ಲಾಹನಿಗೆ ಇಷ್ಟವಿಲ್ಲದ 
ಕಾರ್ಯಗಳ ಮೂಲಕ ತವಸ್ಸುಲ್‌ ಮಾಡುವುದನ್ನು 
"ತಿರಸ್ಕೃತ ಅಥವಾ ನಿಷಿದ್ದ ತವಸ್ಸುಲ್‌' ಎನ್ನಲಾಗುತ್ತದೆ. 


ಇದರಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿವೆ. 


1. ಹಕ್ಕ್‌ (ಹಕ್ಕು, ಜಾಹ್‌ (ಸ್ಥಾನಮಾನ) 

ಗಳ ಮೂಲಕ ತವಸ್ಸುಲ್‌ ಮಾಡುವುದು. 
ಅಂದರೆ ಒಬ್ಬ ವ್ಯಕ್ತಿಯ ಹಕ್ಕ್‌ ಜಾಹ್‌ಗಳನ್ನು 
ಮುಂದಿಟ್ಟು ಅಲ್ಲಾಹನಲ್ಲಿ ಪ್ರಾರ್ಥಿಸುವುದು. 
ಉದಾಹರಣೆಗೆ, ಓ ಅಲ್ಲಾಹ್‌ ಇಂತಿಂತಹವನ 
ಹಕ್ಕ್‌ ಜಾಹ್‌ಗಳ ಮೂಲಕ ನಾನು ಕೇಳು- 
ತ್ರಿದ್ದೇನೆ, ನನ್ನ ಬಯಕೆಯನ್ನು ಈಡೇರಿಸು, 
ಅಥವಾ ನನ್ನ ಕಷ್ಟವನ್ನು ನಿವಾರಿಸು ಎಂದು 
ಹೇಳುವುದು. ಇದು ತಿರಸ್ಕೃತ ಮತ್ತು ನಿಷಿದ್ಧ 


NN 


ತವಸ್ಸುಲ್‌ ಆಗಿದೆ. ಇದಕ್ಕೆ ಕುರ್‌ಆನ್‌ ಅಥವಾ 
ಸುನ್ನತ್ತಿನಲ್ಲಿ ಯಾವುದೇ ಪುರಾವೆಯಿಲ್ಲ. 
ಅಲ್ಲಾಹನ ಹೆಸರು, ಗುಣವಿಶೇಷಣಗಳ 
ಮೂಲಕ ಪ್ರಾರ್ಥಿಸಬೇಕೆಂದು ಇಸ್ಲಾಂ 
ಹೇಳಿದೆಯೇ ವಿನಾ ಸಜ್ಜನರ ಹಕ್ಕ್‌ ಜಾಹ್‌ಗಳ 
ಮೂಲಕ ಪ್ರಾರ್ಥಿಸಬೇಕೆಂದು ಹೇಳಿಲ್ಲ 


ಸೃಷ್ಟಿಗಳ ಸ್ಥಾನಮಾನ ಎಷ್ಟೇ ಉನ್ನತವಾ- 
ಗಿದ್ದರೂ ಅವರು ಅಲ್ಲಾಹನ ಸೃಷ್ಟಿಗಳೇ 
ಆಗಿದ್ದಾರೆ. ಅವರು ಮಲಕ್‌ಗಳಾಗಿದ್ದರೂ ಪ್ರ- 
ವಾದಿಗಳಾಗಿದ್ದರೂ ಸಹ ಅವರು ಅಲ್ಲಾಹನ 
ದಾಸರೇ ಆಗಿದ್ದಾರೆ. ಅವರ ಸ್ಥಾನಮಾನಗಳ- 
ನ್ನು ಹೇಳಿದರೆ ಕಾರ್ಯವನ್ನು ನೆರವೇರಿಸಿ- 
ಕೊಡಬೇಕಾದ ನಿರ್ಬಂಧ ಅಲ್ಲಾಹನಿಗಿಲ್ಲ. 
ಅ೦ತಹ ಯಾವುದೇ ಹಕ್ಕು ಸ್ಥಾನಮಾನಗಳು 
ಸೃಷ್ಟಿಗಳಿಗಿಲ್ಲ. ಸೃಷ್ಟಿಗಳೆಲ್ಲರೂ ಅಲ್ಲಾಹನನ್ನು 


ಲ. ೯ 
mi) ಸ್ರ ಪ್ತ 


ಅವಲಂಬಿಸುವವರು. ಅಲ್ಲಾಹು ಯಾರನ್ನೂ 
ಅವಲಂಬಿಸದೆ ಸ್ವಯಂ ಅಸ್ತಿತ್ವದಲ್ಲಿರುವ 
ವನು. ಸೃಷ್ಟಿಗಳ ಸ್ಥಾನಮಾನವನ್ನು ಹೇಳಿ 
ಅಲ್ಲಾಹನಲ್ಲಿ ಪ್ರಾರ್ಥಿಸುವುದನ್ನು ಇಸ್ಲಾಂ 
ವಿರೋಧಿಸುತ್ತದೆ. ಈ ತವಸ್ಸುಲ್‌ ತಿರಸ್ಕೃತವೂ 
ನಿಷಿದ್ಧವೂ ಆಗಿದೆ. 


2 ಸಜ್ಜನರಲ್ಲಿ ಪ್ರಾರ್ಥಿಸುವುದು, ಸಹಾಯ 
ಕೇಳುವುದು ಮತ್ತು ಅವರ ಹೆಸರಲ್ಲಿ ಹರಕೆ 
ಹೊರುವುದು. ಇದರ ಮೂಲಕ ಅಲ್ಲಾಹನ 
ಸಾಮೀಪ್ಯವನ್ನು ಪಡೆಯಲು ಬಯಸುವುದು. 
ಅಥವಾ ಕಷ್ಟಗಳು ನಿವಾರಣೆಯಾಗಲು 
ಬಿಯಸುವುದು. ಇದು ಕೂಡ ತಿರಸ್ಕೃತ ಮತ್ತು 
ನಿಷಿದ್ದ ತವಸ್ಸುಲ್‌ ಆಗಿದೆ. ಪ್ರಾರ್ಥಿಸಬೇ- 
ಕಾದುದು ಅಲ್ಲಾಹನಲ್ಲಿ ಮಾತ್ರ. ಏಕೆಂದರೆ 
ಪ್ರಾರ್ಥನೆ ಆರಾಧನೆಯಾಗಿದೆ. ಆರಾಧನೆಗ- 






ತವಸ್ಸುಲ್‌ 14 


ಸ 


ಳನ್ನು ಅಲ್ಲಾಹನಿಗೆ ಮಾತ್ರ ಸಲ್ಲಿಸಬೇಕಾಗಿದೆ. 
ಅಲ್ಲಾಹು ಅಲ್ಲದವರಿಗೆ ಆರಾಧನೆಗಳನ್ನು 
ಸಲ್ಲಿಸುವುದು ನಿಷಿದ್ಧವಾಗಿದೆ. ಅದು ಅಕ್ಷಮ್ಯ 
ಅಪರಾಧವಾಗಿದ್ದು ಅದನ್ನು ಮಾಡುವವರು 
ಶಾಶ್ವತವಾಗಿ ನರಕವಾಸಿಗಳಾಗುತ್ತಾರೆ. 


ಪ್ರಾರ್ಥನೆಗಳನ್ನು ಸ್ವೀಕರಿಸುವ ಅರ್ಹತೆ- 
ಯಿರುವುದು ಅಲ್ಲಾಹನಿಗೆ ಮಾತ್ರ. ಅದು 
ಅಲ್ಲಾಹನ ಗುಣವಿಶೇಷಣವಾಗಿದೆ. ಅವನು 
ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾನೆ ಮತ್ತು 
ಉತ್ತರಿಸುತ್ತಾನೆ. ಕಷ್ಟಗಳನ್ನು ನಿವಾರಿಸುವ 
ಶಕ್ತಿಯಿರುವುದು ಅಲ್ಲಾಹನಿಗೆ ಮಾತ್ರ. 
ಅಲ್ಲಾಹು ಅಲ್ಲದವರಿಗೆ ಆ ಶಕ್ತಿಯಿಲ್ಲ. 
ಅವರಿಗೆ ಆ ಅರ್ಹತೆಯೂ ಇಲ್ಲ. ಮರಣ- 
ಹೊಂದಿದವರೊಂದಿಗೆ ಪ್ರಾರ್ಥಿಸುವುದು 
ಮಹಾ ಅಪರಾಧವಾಗಿದ್ದು ಇಸ್ಲಾಂ ಅದನ್ನು 





ಅಕ್ಷಮ್ಯವೆಂದು ಹೇಳಿದೆ. 


ಅಲ್ಲಾಹು ಹೇಳುತ್ತಾನೆ: “ನೀವು ಅವರೊಡನೆ 
ಪ್ರಾರ್ಥಿಸಿದರೆ ಅವರು ನಿಮ್ಮ ಪ್ರಾರ್ಥನೆಯ- 
ನ್ನು ಕೇಳುವುದಿಲ್ಲ. ಇನ್ನು ಕೇಳಿದರೂ ಅವರು 
ಉತ್ತರಿಸುವುದಿಲ್ಲ ಪುನರುತ್ಥಾನ ದಿನ ಅವರು 
ನಿಮ್ಮ ಈ ಸಹಭಾಗಿತ್ವವನ್ನು (ಶಿರ್ಕ್‌? ನಿಷೇಧಿ- 
ಸುತ್ತಾರೆ. ಸೂಕ್ಷ್ಮಜ್ಞಾನಿಯಾದ ಅಲ್ಲಾಹನಂತೆ 
ನಿಮಗೆ ವಿಷಯಗಳನ್ನು ತಿಳಿಸಿಕೊಡುವವರು 
ಯಾರೂ ಇಲ್ಲ” (ಕುರ್‌ಆನ್‌ 35:14) 


ಮಕ್ಕಾ ಮುಶ್ರಿಕರು ಅಲ್ಲಾಹು ಅಲ್ಲದವರಲ್ಲಿ 
ಪ್ರಾರ್ಥಿಸುತ್ತಿದ್ದರು. ಇದರ ಬಗ್ಗೆ ಅವರಲ್ಲಿ 
ಕೇಳಿದರೆ ಅವರು ನಮ್ಮನ್ನು ಅಲ್ಲಾಹನಿಗೆ 
ಸಮೀಪಗೊಳಿಸುತ್ತಾರೆ. ಆದ್ದರಿಂದ ನಾವು 
ಅವರಲ್ಲಿ ಪ್ರಾರ್ಥಿಸುತ್ತೇವೆ ಎನ್ನುತ್ತಿದ್ದರು. 
ಆದರೆ ಇವರ ಈ ವಾದವನ್ನು ಕುರ್‌ಆನ್‌ 


mi ತ್ತ | | 


ಉಗ್ರವಾಗಿ ಖಂಡಿಸಿದೆ. 


ಅಲ್ಲಾಹು ಹೇಳುತ್ತಾನೆ. “ಅಲ್ಲಾಹನ 
ಹೊರತು ಇತರರನ್ನು ತಮ್ಮ ರಕ್ಷಕರನ್ನಾಗಿ 
ಮಾಡಿಕೊಂಡವರು ಹೇಳುತ್ತಾರೆ, ನಾವು 
ಇವರನ್ನು ಆರಾಧಿಸುವುದು ಇವರು ನಮ್ಮನ್ನು 
ಅಲ್ಲಾಹನಿಗೆ ಸಮೀಪಗೊಳಿಸುತ್ತಾರೆ ಎಂಬ 
ನಂಬಿಕೆಯಿಂದಾಗಿದೆ.” (ಕುರ್‌ಆನ್‌ 39:3) 


“ಅಲ್ಲಾಹನನ್ನು ಬಿಟ್ಟು ತಮಗೆ ಯಾವುದೇ 
ಹಾನಿಯೋ ಲಾಭವೋ ಉಂಟುಮಾಡದ- 
ವರನ್ನು ಅವರು ಆರಾಧಿಸುತ್ತಿದ್ದಾರೆ. ಅದರ 
ಬಿಗ್ಗೆ ಅವರೊಡನೆ ಕೇಳಿದರೆ) ಇವರು ನಮಗೆ 
ಅಲ್ಲಾಹನ ಬಳಿ ಶಿಫಾರಸ್ಸು ಮಾಡುತ್ತಾ- 
ರೆಂದು ಅವರು ಹೇಳುತ್ತಾರೆ.” (ಕುರ್‌ಆನ್‌ 
10:18) 


nf) ಸ £4 


ಅದೇ ರೀತಿ ಕಷ್ಟಗಳು ನಿವಾರಣೆಯಾಗಲು 
ಅಲ್ಲಾಹು ಅಲ್ಲದವರ ಹೆಸರಲ್ಲಿ ಹರಕೆ 
ಹೊರುವುದು. ಇದು ಕೂಡ ಇಸ್ಲಾಂ 
ವಿರೋಧಿಸಿದ ಕಾರ್ಯವಾಗಿದೆ. ಅಲ್ಲಾಹು 
ಅಲ್ಲದವರ ಹೆಸರಲ್ಲಿ ಹರಕೆ ಹೊರುವುದ- 
ರಿಂದ ಅಲ್ಲಾಹನ ಸಾಮೀಪ್ಯ ಸಿಗುವುದಿಲ್ಲ. 
ಬದಲಾಗಿ ಇದು ಅಲ್ಲಾಹನಿಗೆ ಇಷ್ಟವಿಲ್ಲದ 
ಕಾರ್ಯವಾಗಿದೆ. ಹರಕೆ ಹೊರಬೇಕಾದುದು 
ಅಲ್ಲಾಹನಿಗೆ ಮಾತ್ರ. ಅಲ್ಲಾಹು ಅಲ್ಲದವರಿಗೆ, 
ಅದು ಪ್ರವಾದಿಗಳಾಗಿರಲಿ, ಸಜ್ಜನರಾಗಿರಲಿ, 
ಮಹಾತ್ಮರಾಗಿರಲಿ, ಯಾರೇ ಆದರೂ ಅವರ 
ಹೆಸರಲ್ಲಿ ಹರಕೆ ಹೊರುವುದು ನಿಷಿದ್ದವಾ- 
ಗಿದೆ. ಗೋರಿಗಳಿಗೆ, ದರ್ಗಾಗಳಿಗೆ ಹರಕೆ 
ಹೊರುವುದು ನಿಷಿದ್ಧವಾಗಿದೆ. 





ತಮ್ಮ ದೇವರುಗಳಿಗೆ ಹರಕೆ ಹೊರುತ್ತಿದ್ದ 







ತವಸ್ಸುಲ್‌ 18 


ಮಕ್ಕಾ ಮುಶ್ರಿಕ್‌ಗಳ ಬಗ್ಗೆ ಅಲ್ಲಾಹು 
ಹೇಳುತ್ತಾನೆ. 


“ಅಲ್ಲಾಹು ಸೃಷ್ಟಿಸಿದ ಕೃಷಿ ಮತ್ತು ಜಾನು- 
ವಾರುಗಳಲ್ಲಿ ಅವರು ಅಲ್ಲಾಹನಿಗೆ ಒಂದು 
ಪಾಲನ್ನು ಇಟ್ಟು ಅವರ ವಾದ ಪ್ರಕಾರ 
ಇದು ಅಲ್ಲಾಹನಿಗೆ ಮತ್ತು ಇದು ನಮ್ಮ 
ಸಹಭಾಗಿಗಳಿಗೆ (ದೇವರುಗಳಿಗೆ) ಎಂದು 
ಹೇಳುತ್ತಾರೆ. ಆದರೆ ವಾಸ್ತವವಾಗಿ ಅವರು 
ಅವರ ಸಹಭಾಗಿಗಳಿಗೆ (ದೇವರುಗಳಿಗೆ) 
ಇಟ್ಟಿ ಪಾಲು ಅಲ್ಲಾಹನಿಗೆ ತಲುಪುವುದಿಲ್ಲ. 
ಆದರೆ ಅವರು ಅಲ್ಲಾಹನಿಗೆ ಇಟ್ಟ ಪಾಲು 
ಅವರ ಸಹಭಾಗಿಗಳಿಗೆ ತಲುಪುತ್ತದೆ. ಅವರು 
ನೀಡುವ ತೀರ್ಪು ಬಹಳ ಕೆಟ್ಟದಾಗಿದೆ.” 
(ಕುರ್‌ಆನ್‌ 6:36) 


ಪ್ರಾರ್ಥನೆಯಂತೆಯೇ ಹರಕೆ ಕೂಡ ಒಂದು 
OOOO 







ತವಸ್ಸುಲ್‌ --19 


ಆರಾಧನೆಯಾಗಿದೆ. ಆರಾಧನೆಗಳನ್ನು 
ಅಲ್ಲಾಹನಿಗೆ ಮಾತ್ರ ಅರ್ಪಿಸಬೇಕಾಗಿದೆ. 
ಆರಾಧನೆಗಳನ್ನು ಅಲ್ಲಾಹು ಅಲ್ಲದವರಿಗೆ 
ಅರ್ಪಿಸುವುದು ಶಿರ್ಕ್‌ ಆಗಿದ್ದು ಅದು 
ಅಲ್ಲಾಹು ಕ್ಷಮಿಸದ ಮಹಾ ಅಪರಾಧ- 
ವಾಗಿದೆ. 


ಅಲ್ಲಾಹು ಅಲ್ಲದವರ ಹೆಸರಲ್ಲಿ ಬಲಿ 
ನೀಡುವುದು. ಅಲ್ಲಾಹು ಅಲ್ಲದವರ ಹೆಸರಲ್ಲಿ 
ಬಲಿ ನೀಡುವುದನ್ನು ಇಸ್ಲಾಂ ವಿರೋಧಿಸಿದೆ. 
ಇದರ ಮೂಲಕ ಅಲ್ಲಾಹನ ಸಾಮೀಪ್ಯ 
ಪಡೆಯಲು ಸಾಧ್ಯವಿಲ್ಲ. ಇಷ್ಟಾರ್ಥ ಸಿದ್ಧಿಯಾ- 
ಗಲು, ಕಷ್ಟ ನಿವಾರಣೆಯಾಗಲು ಅಲ್ಲಾಹು 
ಅಲ್ಲದವರಿಗೆ ಬಲಿ ನೀಡುವುದು ಅಕ್ಷಮ್ಯ 
ಅಪರಾಧವಾಗಿದೆ. ಬಲಿ ನೀಡಬೇಕಾದುದು 
ಅಲ್ಲಾಹನ ಹೆಸರಲ್ಲಿ ಮಾತ್ರ. ಬಲಿ ಒಂದು 





ಆರಾಧನಾ ಕರ್ಮವಾಗಿದ್ದು ಅದು ಅಲ್ಲಾಹ- 
ನಿಗೆ ಮಾತ್ರ ಸಲ್ಲತಕ್ಕದ್ದಾಗಿದೆ. 


ಒಟ್ಟಿನಲ್ಲಿ ಅಲ್ಲಾಹು ಅಂಗೀಕರಿಸಿದ ತವಸ್ಸುಲ್‌ ಮೂರು 
ವಿಧಗಳಲ್ಲಿರುವ ತವಸ್ಸುಲ್‌ ಮಾತ್ರ. ಒಂದು, ಅಲ್ಲಾಹನ 
ಹೆಸರು ಮತ್ತು ಗುಣವಿಶೇಷಣಗಳನ್ನು ಮುಂದಿಟ್ಟು 
ಅವನಲ್ಲಿ ಪ್ರಾರ್ಥಿಸುವುದು. ಎರಡು, ಸತ್ಯರ್ಮವನ್ನು 
ಮುಂದಿಟ್ಟು ಅಲ್ಲಾಹನಲ್ಲಿ ಪ್ರಾರ್ಥಿಸುವುದು. ಮೂರು, 
ಸಜ್ಜನರಲ್ಲಿ ಪ್ರಾರ್ಥಿಸುವಂತೆ ವಿನಂತಿ ಮಾಡುವುದು. 

ಈ ಮೂರು ರೀತಿಯ ತವಸ್ಸುಲ್‌ ಇಸ್ಲಾಂ ಧರ್ಮದಲ್ಲಿ 
ಅಂಗೀಕೃತವಾಗಿದ್ದು ಕುರ್‌ಆನ್‌ ಮತ್ತು ಸುನ್ನಕ್ತಿನಲ್ಲಿ 
ಇದಕ್ಕೆ ಸ್ಪಷ್ಟ ಪುರಾವೆಗಳಿವೆ. ಇದರ ಹೊರತಾದ ಇತರ 
ತವಸ್ನುಲ್‌ಗಳಿಗೆ ಇಸ್ಲಾಂ ಧರ್ಮದಲ್ಲಿ ಯಾವುದೇ 
ಪುರಾವೆಯಿಲ್ಲ. ಅವುಗಳಲ್ಲಿ ಕೆಲವು ಶಿರ್ಕ್‌ ಆಗಿದ್ದರೆ ಇನ್ನು 
ಕೆಲವು ಬಿದ್‌ಅತ್‌ ಆಗಿವೆ. ಮುಸಲ್ಮಾನರು ಅವುಗಳನ್ನು 
ತೊರೆಯಬೇಕಾದುದು ಕಡ್ಡಾಯವಾಗಿದೆ. 





JAMIYATHE AHLE HADEES, MANGALORE 
Jala) ೨ಎ... 





Sponsored by 


UMAR KHATHEEJA 
FOUNDATION 
8722695551 
OOOO 


